ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ಪರಿಸುವವರು 
ಉತ್ತರಿಸುವ ದಿನಾಂಕ 


ಎಮಿ 


252 

ಶ್ರೀ ಬಿ:ಜಿ.ಪಾಟೇೀಲ್‌ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತು 

ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ' ಸಚಿವರು 
14.09.2021 


[CN 
2 


ಉತ್ತರ 


ಕೋವಿಡ್‌-19ರ 
ಇನ್ಸೆಸ್ಟ್‌ ಕರ್ನಾಟಕ-2020 
ಜಾಗತಿಕ ಹೂಡಿಕೆದಾರರ 
ಸಮಾವೇಶವನ್ನು ಆಯೋಜಿಸಲು 
ಸಾಧ್ಯವಾಗಿಲ್ಲದೆ ಕಾರಣ, ಈ 
ಸಮಾವೇಶವನ್ನು ಪ್ರಸಕ್ತ ಸಾಲಿನಲ್ಲಿ 
ಆಯೋಜಿಸಲಾಗುವುದೇ; (ವಿವರ 
ನೀಡುವುದು) 


ಹಿನ್ನೆಲೆಯಲ್ಲಿ 


ಆಯೋಜಿಸಿದ್ದಲ್ಲಿ, 
ಯಾವಾಗ 
ಆಯೋಜಿಸಲಾಗುವುದು; . 
ನೀಡುವುದು) 


ಎಲ್ಲಿ ಮತ್ತು 


(ವಿವರ 


ಸರ್ಕಾರದ ಆದೇಶ ಸಂಖ್ಯೆ ಸಿಐ 129 ಎಸ್‌ಪಿಐ 2021, ದಿನಾಂಕ 
23.07.2021ರಲ್ಲಿ “ಇನ್‌ವೆಸ್ಟ್‌ ಕರ್ನಾಟಕ 2022:ಜಾಗತಿಕ 
ಬಂಡವಾಳ ಹೂಡಿಕೆದಾರರ ಸಮಾವೇಶ”ವನ್ನು 2022ರ ಫೆಬ್ರವರಿ 
9 ರಿಂದ 11 ರವರೆಗೆ ಬೆಂಗಳೂರಿನಲ್ಲಿ ಆಯೋಜಿಸಲು ಆಡಳಿತಾತ್ಮಕ 
ಅನುಮೋದನೆ ನೀಡಿದೆ. 


ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು | 
ಆಯೋಜಿಸಲು ಪೂರ್ವ ಸಿದ್ಧತೆಗಳಿಗಾಗಿ ಕನಿಷ್ಠ 1 ವರ್ಷ 
ಬೇಕಾಗಿರುವುದರಿಂದ ಹಾಗೂ ಕೋವಿಡ್‌-19 ಸಾಂಕ್ರಾಮಿಕದ 
ಹಿನ್ನೆಲೆಯಲ್ಲಿ ಫೆಬ್ರವರಿ 2022ರಲ್ಲಿ ಸದರಿ ಸಮಾವೇಶವನ್ನು 
ಆಯೋಜಿಸಲು ಕಷ್ಟಸಾಧ್ಯವಾಗಿರುವುದರಿಂದ, 2022ರ ಸಾಲಿನ 
ಮುಂದಿನ ಬೇರೆ ಮಾಹೆಯಲ್ಲಿ ಈ ಸಮಾವೇಶವನ್ನು ಆಯೋಜಿಸುವ 
ಸಂಬಂಧ ಪರಿಶೀಲಿಸಲಾಗುತ್ತಿದೆ. 


ಹೂಡಿಕೆದಾರರು 
ಹೂಡಲು 
ಹೂಡಿಕೆದಾರರಿಗೆ 
ಸರ್ಕಾರದಿಂದ - 
ರಿಯಾಯಿತಿಗಳೇಮು? 
ನೀಡುವುದು) 


ಬಂಡವಾಳ 
ಮುಂದಾದಲ್ಲಿ 
p 

ಸಿಗುವ 
(ವಿವರ 


ರಾಜ್ಯದಲ್ಲಿ ಸಮಗ್ರ ಕೈಗಾರಿಕಾಭಿವೃದ್ಧಿಗೆ ನೂತನ ಕೈಗಾರಿಕಾ ನೀತಿ 
2020-25ನ್ನು ದಿನಾಂಕ 13.08.2020 ರಿಂದ ಜಾರಿಗೆ ತರಲಾಗಿದೆ. 
ಸದರಿ ನೀತಿಯಡಿ ರಾಜ್ಯದಲ್ಲಿ ಬಂಡವಾಳ ಹೂಡುವ ಕೈಗಾರಿಕೆಗಳಿಗೆ 
ಈ ಕೆಳಕಂಡ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ನೀಡಲು 
ಅವಕಾಶ ಕಲ್ಪಿಸಿದೆ.. 

1: ಮುದ್ರಾಂಕ ಶುಲ್ಕ ವಿನಾಯಿತಿ ಮತ್ತು ನೋಂದಣಿ ಶುಲ್ಕ 
ರಿಯಾಯಿತಿ. 
ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 
ವಹಿವಾಟಿನ ಮೇಲೆ ಬಂಡವಾಳ ಹೂಡಿಕೆ ಸಹಾಯಧನ. 
ಇಟಿಪಿ ಘಟಕ ಸಹಾಯಧನ. 
ಅಂಕರ್‌ ಘಟಕ ಸಹಾಯಧನ. 
ಎಂಎಸ್‌ಎಂ೦ಣಇಗಳಿಗೆ ವಿದ್ಯುತ್‌ಚ್ಛಕ್ತಿ ತೆರಿಗೆ ವಿನಾಯಿತಿ 


mms 


7 ಮುರದಾವಕವಾತ ನನ್ನ ರಹಾ ಕಾಕಾಧವ್ಯದ್ಧಗ 


ಕರ್ನಾಟಕ ಏರೋಸ್ಪೇಸ್‌ ನೀತಿ 2013-23, ಕನಾಟಕ ಎಲೆಕ್ಷಿಕಲ್‌ 
ವೆಹಿಕಲ್‌ ಮತ್ತು ಎನರ್ಜಿ ' “ಸ್ಫೋರೆಜ್‌ ಪಾಲಿಸಿ-2017, "ನ್ಕೂ 
ಗಾರ್ಮೆಂಟ್‌ & ಟಿಕಟೈಲ್‌ ಪಾಲಿಸಿ, 2019 ಜಾರಿಯಲ್ಲಿದ್ದು, ಸದರಿ 
ನೀತಿಗಳಲ್ಲಿ ಸಹ ಎನಿರ ಪ್ರೋತ್ಸಾಹ ಮತ್ತು ರಿಯಾಯಿತಿ "ನೀಡಲು 


ಅವಕಾಶ "ಕಲ್ಪಿಸಿದೆ. 


ಸಿಐ 260 ಎಸ್‌ಪಿಐ 2021 


sr 
(ಮುರುಗೇಶ-ಆರ್‌' ನಿರಾಣಿ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


